ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಿಂದ ಸಾಲ ಸೌಲಭ್ಯ 
ಶ್ರೀ ಆರ್‌. ಧರ್ಮಸೇನ(ಸ್ಪಳೀಯ ಸಂಸ್ಥೆಗಳ ಕ್ಷೇತ್ರ) - 
22 (174) ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಡಾ|| ಅಂಬೇಡ್ಕರ್‌ ಅಭಿವೃದ್ಧಿ ನಿಗಮದಿಂದ ವಿವಿಧ ಯೋಜನೆಯಡಿ ಎಷ್ಟು ಜನರಿಗೆ ಸಾಲ/ಸಹಾಯಧನ ಒದಗಿಸಲಾಗಿದೆ; 
ಇನ್ನೂ ಎಷ್ಟು ಜನರಿಗೆ ಒದಗಿಸಬೇಕಾಗಿದೆ; (ಕಳೆದ 2 ವರ್ಷಗಳ ಮಾಹಿತಿ ಒದಗಿಸುವುದು) 


(ಆ) ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಸಾಲ/ಸಹಾಯಧನಕ್ಕಾಗಿ ಕೋರಿ ಬಂದಿರುವ ಅರ್ಜಿಗಳ ಸಂಖ್ಯೆ ಎಷ್ಟು; 
ಎಷ್ಟು ಜನರಿಗೆ ನೀಡಲಾಗಿದೆ; (ಕಳೆದ 2 ವರ್ಷಗಳ ಮಾಹಿತಿ ನೀಡುವುದು) 


(ಇ) ಅನುದಾನದ ಕೊರತೆಯಿಂದ ಸಾಲ/ಸಹಾಯಧನವನ್ನು ಅಗತ್ಯವಿರುವವರಿಗೆ ಒದಗಿಸಲು ಸಾಧ್ಯವಾಗುತ್ತಿಲ್ಲದಿರುವುದರಿಂದ 
ಹೆಚ್ಚಿನ ಅನುದಾನ ಒದಗಿಸಿ ಈ ಕೊರತೆ ನಿವಾರಿಸಲಾಗುವುದೆ? 


